ಕರ್ನಾಟಕ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


652 
ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ) 


17-12-2021. 
ಮಾನ್ಯ ಗ್ರಾಮೀಣಾಭಿವ್ನ ೈದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


ಹಯಂ ಸಂಗ್ರಹವಾದ ಒಟ್ಟು ತರಗ 
ಎಷ್ಟು; ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ “ಯಾವ 
ಸೇವೆಗಳಿಗೆ ಎಷ್ಟು ಶುಲ್ಕ ವಿಧಿಸಲಾಗುತ್ತದೆ; 


ಯಾವ 


ಸಂಗ್ರಹವಾದ ತೆರಿಗೆ ಮಾಹಿತಿಯನ್ನು ಪಂಚಮಿತ್ರ 
ಪೋರ್ಟಲ್‌ನಲ್ಲಿ ದಾಖಲಾಗುತ್ತಿಲ್ಲದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ 
ಯಾವ ಕಾಲಮಿತಿಯೊಳಗೆ ಈ ಸಮಸ್ಯೆ 
ಸರಿದೂಗಿಸಲಾಗುವುದು; 


ಪಂಚಾಯಿತಿಗಳಲ್ಲಿ ಸಂಗಹವಾದ 

ದುರ್ಬಳಕೆಯಾಗುತ್ತಿರುವುದು 

ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 

ಈ ದುರ್ಬಳಕೆಯನ್ನು ತಡೆಯಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು; 


ಕಳೆದ 2 ವರ್ಷಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ 
ನೀಡಿದ ಅನುದಾನವನ್ನು ಮತ್ತು ಗ್ರಾಮ 
ಪಂಚಾಯತ್‌ ಮಟ್ಟದಲ್ಲಿ ಸಂಗಹವಾದ 
ತೆರಿಗೆಯನ್ನು ದುರ್ಬಳಕೆ ಮಾಡಿಕೊಂಡ ಗ್ರಾಮ 
ಪಂಚಾಯಿತಿಗಳ ಬಗ್ಗೆ ದಾಖಲಾದ ದೂರುಗಳ 
ಬಗ್ಗೆ ಮತ್ತು ಅಕ್ರಮದಲ್ಲಿ ಭಾಗಿಯಾದ ಬಗ್ಗೆ 
ಅಧಿಕಾರಿಗಳ ಹಾಗೂ ಪಂಚಾಯಿತಿ ಸದಸ್ಯರ ಬಗ್ಗೆ 
ಸಂಪೂರ್ಣ ಮಾಹಿತಿಯನ್ನು ನೀಡುವುದು ಮತ್ತು 
ಅಕ್ರಮದಲ್ಲಿ ಭಾಗಿಯಾಗಿದವರ ವಿರುದ್ಧ ಕೈಗೊಂಡ 
ಕ್ರಮಗಳೇನು; (ಮಾಹಿತಿ ನೀಡುವುದು) 


20 
ಪಂಚಾಯತಿಗಳಿಂದ ಶೇಕಡ 100 ರಷ್ಟು ಆಸ್ತಿ ತೆರಿಗೆ ಮೊತ್ತ ತಂಗ್ರರಿಸಾ 
ಗುರಿ ಹೊಂದಲಾಗಿತ್ತು 


2019-20ನೇ ಸಾಲಿನಲ್ಲಿ ಪ್ರಸಕ್ತ ಸಾಲಿನ ಬೇಡಿಕೆಗನುಗುಣವಾಗಿ ಶೇ.96 
ರಷ್ಟು ತೆರಿಗೆಯನ್ನು ಗ್ರಾಮ ಪಂಚಾಯತಿಗಳು ವಸೂಲಿ ಮಾಡಿರುತ್ತವೆ. 


ಕೋವಿಡ್‌-19 ಲಾಕ್‌ಡೌನ್‌ನಿಂದಾಗಿ 2020-21ನೇ ಸಾಲಿನಲ್ಲಿ ಪಸಕ್ತ 
ಸಾಲಿನ ಬೇಡಿಕೆಗನುಗುಣವಾಗಿ ಶೇ. 88 ರಷ್ಟು ತೆರಿಗೆಯನ್ನು ಗ್ರಾಮ 
ಪಂಚಾಯತಿಗಳು ವಸೂಲಿ ಮಾಡಿರುತ್ತವೆ. 


ಜಿಲ್ಲಾವಾರು ವಿವರಗಳನ್ನು ಅನುಬಂಧದಲ್ಲಿ ನೀಡಿದೆ. 


ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೀಡುವ ಸೇವೆಗಳಿಗೆ ಸಂಬಂಧಿಸಿದಂತೆ 
ಗ್ರಾಮ ಪಂಚಾಯತಿಗಳು ಮಾದರಿ ಉಪವಿಧಿಗಳ ಅನುಸಾರ ಶುಲ್ಕವನ್ನು 
ನಿರ್ದಿಷ್ಟಪಡಿಸಿಕೊಳ್ಳುತ್ತವೆ. 


ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಂಗ್ರಹವಾದ ತೆರಿಗೆ ಮಾಹಿತಿಯನ್ನು 
ಪಂಚತಂತ್ರ ತಂತ್ರಾಂಶದಲ್ಲಿ ಅಳವಡಿಸಬೇಕು, ಅಳವಡಿಸಿದ ಮಾಹಿತಿ 
ಸಾರ್ವಜನಿಕರಿಗೆ ಪಂಚಮಿತ್ತದಲ್ಲಿ ಲಭ್ಯವಾಗುತ್ತದೆ. ಪಂಚತಂತ್ರದಲ್ಲಿ 
ನಿಯಮಿತವಾಗಿ ಅಳವಡಿಸದಿರುವುದು ಕಂಡು ಬಂದಿರುತ್ತದೆ. ಪುಸ್ತುತ 
ಪಂಚತಂತ್ರ 2.0 ತಂತ್ರಾಂಶ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಸದರಿ 
ತಂತ್ರಾಂಶದಲ್ಲಿ self assessment tax calculator ಆನ್‌ಲೈನ್‌ ತೆರಿಗೆ 


ಸಂಗ್ರಹಣೆ Mಂdu! ಗಳನ್ನು ಅಳವಡಿಸಲು ಕ್ರಮ ವಹಿಸಲಾಗುವುದು. 


ಬಂದಿದೆ. 


ಕಳೆದ 2 ವರ್ಷಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ನೀಡಿದ ಅನುದಾನವನ್ನು 
ಮತ್ತು ಗ್ರಾಮ ಪಂಚಾಯತ್‌ ಮಟ್ಟದಲ್ಲಿ ಸಂಗ್ರಹವಾದ ತೆರಿಗೆಯನ್ನು 
ದುರ್ಬಳಕೆ ಮಾಡಿಕೊಂಡ ಗ್ರಾಮ ಪಂಚಾಯಿತಿಗಳ ಬಗ್ಗೆ ದಾಖಲಾದ 
ದೂರುಗಳು ಮತ್ತು ಅಕ್ರಮದಲ್ಲಿ ಭಾಗಿಯಾದ ಪಂಚಾಯಿತಿ ಸದಸ್ಯರ 
ವಿವರ ಈ ಕೆಳಕಂಡಂತಿದೆ. 


) ಶ್ರೀ ಜೆ.ಮುನೇಗೌಡ ಅಧ್ಯಕ್ಷರು, ಬಾಗಲೂರು ಗ್ರಾಮ 
ಪಂಚಾಯತಿ, ಯಲಹಂಕ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ. 

2) ಶ್ರೀಮತಿ ಅನ್ನಪೂರ್ಣ ಶಿ ತೊಳನೂರ, ಅಧ್ಯಕ್ಷರು, ಬರಡೋಲ 
ಗ್ರಾಮ ಪಂಚಾಯತಿ, ಇಂಡಿ ತಾಲ್ಲೂಕು, ವಿಜಯಪುರ ಜಿಲ್ಲೆ. 

3) ಶ್ರೀಮತಿ ಯಲ್ಲವ್ವ ಸತ್ಯಪ್ಪ ಚೂರಿ, ಅಧ್ಯಕ್ಷರು, ಫಕೀರಬೂದಿಹಾಳ್‌ 
ಗ್ರಾಮ ಪಂಚಾಯತಿ, ಬಾದಾಮಿ ತಾಲ್ಲೂಕು, ಬಾಗಲಕೋಟೆ 
ಜಿಲ್ಲೆ. 

4) ಶ್ರೀ ರಾಜುಗೌಡ ಗಿರಿಮಲ್ಲಪುಗೌಡ ಹೊಸಗೌಡರ, ಹಿಂದಿನ 
ಅಧ್ಯಕ್ಷರು, ಯಲಗೋಡ ಗ್ರಾಮ ಪಂಚಾಯತಿ, ದೇವರಹಿಪ್ಪರಗಿ 
ತಾಲ್ಲೂಕು, ವಿಜಯಪುರ ಜಿಲ್ಲೆ. 


ಪಂಚಾಯತಿಗಳಿಗೆ ನೀಡಿದ ಅನುದಾನವನ್ನು ಮತ್ತು ಗ್ರಾಮ 


ಸಂಖ್ಯ: ಗ್ರಾಅಪ 429 ಗ್ರಾಪಂಅ 2021 


ಪಂಚಾಯತಿ ಮಟ್ಟದಲ್ಲ ಸಂಗಹವಾದ ರಿಗಂ ್ಸು ದುರ್ಬಳಕ 
ಮಾಡಿಕೊಂಡ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ 
ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಹಾಗೂ ದ್ದಿತೀಯ" 
ದರ್ಜೆ ಲೆಕ್ಕ ಸಹಾಯಕರುಗಳ ಮೇಲೆ ಕರ್ನಾಟಕ ಸಿವಿಲ್‌ ಸೇವಾ (ಸಿಸಿಎ) 
ನಿಯಮಗಳು, 1957 ರನ್ವಯ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ. 


ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳ ಮೇಲೆ 
ಕರ್ನಾಟಕ ಗ್ರಾಮ ಸ್ಪರಾಜ್‌ ಮತ್ತು ಪಂಚಾಯತ್‌ ರಾಜ್‌ ಅಧಿನಿಯಮ, 
1993 ರ ಪ್ರಕರಣ 43(ಎ), 48(4) ಮತ್ತು 48(5) ರನ್ವಯ ಗ್ರಾಮ 
ಪಂಚಾಯತಿ ಸದಸ್ಯತ್ವ ಸ್ಥಾನ, ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ 

ನದಿಂದ ತೆಗೆದುಹಾಕಲಾಗುತ್ತದೆ ಮತ್ತು ಸದರಿ ಅಧಿನಿಯಮದ ಪ್ರಕರಣ 
12(ಎಲ್‌) ರನ್ನ್ಷಯ 6 ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲದಂತೆ 
ಅನರ್ಹಗೊಳಿಸಲಾಗುತ್ತದೆ. 


{ANN 
N YN 
(ಕೆ.ಎಸ್‌. ಫ ಶ್ರರಪ್ಪ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರು. 


ವಿಧಾನ ಪರಿಷತ್ತಿನ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:652 ಕೈ ಅನುಬಂಧ 
Financial Year : 2020-21AS ON 04/12/2021 


F % of 
RS ; Current Demand | Total Demand (Rs in | Collection (Rs in Balance (Rs in % of Total 
istic Name OB (Rs in Laks) (Rs in Lakhs) Lakhs) Lakhs) Lakhs) ಮ Demand 
7515564 TALE TS ED ET 
SHIVAMOGGA 1057.0946 2244.8613 1074.3086 1170.5527 
CHITRADURGA 1587.272 71641777 1108.7456 6055.4321 15 
KALABURAGI 1073.4436 8941.4493 886.2619 80551874 83] 10 
HAVER] Tes] 15615 53875012 73200103 
KOLAR 2994.0519 4760.6343 1618.1405 3142.4938 
UDUPI 716.5469 25353000 32519295 252522341 726.7061 100 
BALLARI 2500.9281 3665.96 1118.8393 2471208) 96 31] 
VIJAYAPURA 1250.191 7990.1147 6985.0942|- 80] 13 
[CHIKKAMAGALORD 15187465 
CHAMARAJANAGARA 2387.1216 63 20 
KODAGU 1734.2911 888.2165 846.0746| 98 51 
KOPPAL ESE ETT ESE ET ET 
TUMAKURU 2819.2024 7706.7784 4871.5543 37 
CHIKKABALLAPURA 43943774 3489.3471|- 80] 21 
BAGALKOTE 6229.8838 5024.4023 
BENGALURU RURAL 55753004 2 NT 
BELAGAVI Hes Sos isos ST 
BIDAR DES TS TE ET 
DAVANAGERE 1078.9001 95 21 
TT EAC SCL EL NE 
RAMANACARA | 2750851 0087555 25512532 30175067 52 50 
VADGIR | SI ETA ET ELC ET] 
BENGALURU 1 23683.9849 9656.9727 
DAKSHINA KANNADA 762.4845 4153.0844 8833102, 96) 79 
DHARWAR 770.3027 3226.2009 2476.3977 
HASSAN 2822.0034 7434.6543 5263.4372 77 
MANDA 827888 26559879 TN TS NS CS NT NE] 
RAICHUR 2078.0161 1036.4982 3114.5144 102 
UTTARA KANNADA 202.3053 1023.343 1225.6483 ETS ET) NT NT 
TOTAL 71112155 


ಎರಸೆ ಶೇತನ ಯೆ, $ 


WISE DEMAND,COLLECTIONS AND BALANCE (Tax on Land,Tax on Building, Tax on Advertisement, Tax on Entertainment,Tax on Vehicle, Water Rate General, Water Rate Special, Street Ligh 
Financial Year : 2019-20AS ON 09/12/2021 03:11:58 


ef % of 
f Collection 4 
A Collection 
Total Demand Collection Balance against g 
Coed against Total 
Birding Demand 
ET TCT TD NT) 
4228-2325 1122-9189 111 
CHAMARAIANAGARA 130 OTT ETT TS ETT NT ET) 
BELAGAVI 198 18913.9292 
1051-438 TPN) TT) TT NE ET 
31828588 
157 3071-7081 1080.4344 4152-1426 
4277-9018 5082.2459 62 
223 75061 1542245] 9048.6563 1245.3483 
196 5798.6373 1114.721 4683.9163 
189 847.5693 
122 2844.4896 3522.7792 554.6998 2968.0795 
266 1338.4918 2356.6558 1168.4931 115 
12] 3301798 519.3816 3821-1796 PEE ES ET) 
226 3274.3462 1406.6402 46809865 13024947 33784917 93 28] 
144 2261.8277 2877.563 499.2129 
155 3418.8147 26070 10580) 9) 69 
BALLARI 237 1095.5742 3725.9692 109 
1227.1806 NT TT TT NT ET 
22284765 619.2914 101 
2784.5165 107] 48 
ase Sis a0 37341632 5762.8582 
7691.869 _102 
971.0035 100 
160.949 3184.654 8) 31 
17] 32 
Mia 101 5163.2133 6468.8786 7694.6754 3937.4165 119 66 
153 624.8058 702.1441 24325802 22 
330 5500.7442 2876.0888 2598.9976 57778355] 90 31| 
DAKSHINA KANNADA 223 799.1901 3187.9132 3057.0124 9299892 96 77 
SE: 122531.7634 66224.3042 188755.968 63354.8234 1254011446 296 34] 


